ಕರ್ನಾಟಕ ವಿಧಾನ ಪರಿಷತು 


AAA Ah 
1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2059 (2326) 
2) `ಸದಸ್ಕರ"ಹೆಸರು" '-  ; ಶ್ರ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗೆಕಾಜ್‌) 
ಮ “ದಬ ಗೆಲೆ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
3) ಉತ್ತರಿಸುವ ದಿನಾಂಕ : 29.03.2021. 
4) ಉತ್ತರಿಸುವವರು : ಅರಣ್ಯ, ಆಹಾರ, ನಾಗರಿಕ ಸರಬರಾಜು ಮತ್ತು 
ಗ್ರಾಹಕ ವ್ಯವಹಾರಗಳ ಸಜಚೆವರು 
ಇಸ ನ್ಯ ಪ್ನೆ ಉತ್ತರ 
ಅ ಮೈಸೂರು ಮತ್ತು 'ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಳೆದ ` ಒಂಡು 
ಚಾಮರಾಜನಗರ ಜಿಲೆಗಳಲ್ಲಿ | ತಿಂಗಳಿನಿಂದ ಬೆಂಕಿ ಬಿದ್ದ ಪ್ರಕರಣಗಳ ವಿವರ ಈ ಕೆಳಗಿನಂತಿದೆ. 
hed fo ೫ N 
ಕಳೆವ ಒಂದು ತಿಂಗಳಿಂದ ಮೈಸೂರು ಜೆಲ್ಲೆ ಮ 33 
| ಅರಣ್ಣ ಪ್ರದೇಶದ ಹೆಸರು ವಿಸೀರ್ಣ (ಹೆಕೇರ್‌ಗಳಲ್ಲಿ) 
$೮ 2 ಸ 
ಎಫ ಅರಣ್ಯಾಕ್ಯ.. "ಚಂತ ಪ್ಯಾಸಾ ಪಧಾಗ 
ಬಿದ್ದಿವೆ. ಈ ಕಾಡಿಚ್ಚಿನಿಂದ 'ಕೊಣಸೊರುಗುಡ್ಡ 650 
ನಾಶವಾಗಿರುವ ಅಠಣ್ಯ ಕಾರ್ಯಗುಡ್ಡ 7.00 
ಹಳವಂಚಹ್ಥ 100 
ಪ್ರದೇಶದ ವಿಸೀರ್ಣ ಎಷೆ ೪ 
ಆ SP ಫಾತ್ತ್‌ಗಾವಗುಡ್ಡ 73ರ 
ಅರಣ್ಯ ನಾಶದಿಂದ ಹಣಿಸಹ್ಳ್‌ ಐಪರ್‌ ಷನ್‌ 700 
ಉಂಟಾಗಿರುವ ನಷ್ಟ ಹಾಗೂ ಕುಕ್ಕೊರು 20 
ಪ್ರಾಣಿ ಪಕ್ಷಿಗಳ ಜೀವಕ್ಕೆ ಹಾನಿ | [ಹಕತರೆ 200 
ಮ ks ಒಟ್ಟು 2000 
ಆಗಿದೆಯೇ; ಹುಣಸೂರು ನಭಗ 
ಹಂದಿಗುಡ್ಡ ಕಾವಲ್‌ 2.00 
ಒಟ್ಟು 200 
ವೈಸಾರು ಇಲ್ಲೆ ಸಾಗಕಹೊಳ ಪಲಸಾರ್ನಾತ ಪಡ ವ್ಯಾಸ 
ಅಂತರಸಂತೆ 20.00 
ಒಟ್ಟು 20.00 
ಖಿ ನ 7 -ಚಾಮರಾಜನೆಗರೆ-ಜಿಲ್ಪೆ:- RE SE ; 
ಅರಣ್ಯ ಪ್ರೆಡೇತದ'`ಹೆಸರು ವಿಸ್ತೀರ್ಣ (ಹೆಕ್ಸೇರ್‌ಗಳಲ್ಲಿ 
ಮತ್ಯಮಹರ್‌ತ್ನರ ವನ್ಯಡಾವ'ವಧಾಗ 
ಚೊಳಿ'ಗುಡ್ಡ 400 
ಮದುವಮಕ್ಕ 'ಸಡ್ಡ 400 
ಒಟ್ಟು 300 
ಕಾಷೇರಿ ವೆನ್ಯಜೀವಿ`ವಿಭಾಗ 
ಕಾರಗಡ್ಡ 120 
ಹರಿಸಿನಕಲ್ಲು ಒಡ್ಡು 5.30 
ಮಸ್‌ಲ್ಲುದಟ್ಟ 720 
ಸತ್ಯಗುಡ್ಡವಾಡ 830 
ತ್ಗನಾರ್‌ ಗಸ್ತಿ 850 
ಉಡುಪಾಣೆ ಗುಡ್ಡ | 8.00 
ಬಟ್ಟು | 327710 
ಚಾಮೆರಾಜನೆಗರ ಜಿಲ್ಲೆ ಬಂಡೀಹುರೆ ಹುಲಿ ಸಂರ್ಷ್‌ ತ ಪ್ರೆಡೇಶ ವ್ಯಾಪ್ತಿ 
ನೇನೆಕಟ್ಟೆ ಹಾಗೂ ಭೀಮನಬೀಡು 1.00 
ಒಟ್ಟು 1.00 
ಬಟ್ಟಾರೆ 8310 
i 


(5 


4 


ಉತ್ತರ 


ಮೈಸೂರು ಮತ್ತು ಚಾಮರಾಜನೆಗರ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ 
ಉಂಟಾಗಿರುವ ಬೆಂಕಿ ಪ್ರಕರಣಗಳು ನೆಲಮಟ್ಟದ ಬೆಂಕಿಯಾಗಿದ್ದು, 
ಇದರಿಂದ ಒಣಗಿದಹುಲ್ಲು ಮತ್ತು ಕುರಚಲು ಗಿಡಗಳು ಬೆಂಕಿಗೆ 
ಪ್ರಭಾವಿತವಾಗಿದ್ದು, ಇದರಿಂದ ಕಾಯಂ ಅರಣ್ಯ ಸಂಪತ್ತು ಮತ್ತು 
ವನ್ಯಜೀವಿ ಸಂಕುಲಗಳಿಗೆ ಹಾನಿಯಾಗಿರುವುದಿಲ್ಲ. 


ಈ 


ಅರಣ್ಯ ಬೆಂಕಿಯನ್ನು 
ತಡೆಯಲು ಯಾವ ಯಾವ 
ಕಮ ತೆಗೆದುಕೊಳ್ಳಲಾಗಿದೆ; 
ಮುಂಬರುವ ಬಿರುಬೇಸಗೆಯ 
ದಿನಗಳಲ್ಲಿ ಅರಣ್ಯಕ್ಕೆ ಬೆಂಕಿ 
ಬೀಳುವ ಸಂಭವ 
ಹೆಚ್ಚಾಗಿರುವುದರಿಂದ ಇದನ್ನು 
ತಡೆಗಟ್ಟಲು ಸೂಕ್ತ 
ಮುಂಜಾಗರೂಕತೆ ಕ್ರಮಗಳನ್ನು 
ತೆಗೆದುಕೊಳ್ಳಲಾಗಿದೆಯೇ? 

(ವಿವರ ಒದಗಿಸುವುದು). 


ಕಾಡ್ಗಿಚ್ಚು ನಿಯಂತ್ರಣಕ್ಕಾಗಿ ಪ್ರಮಾಣಿತ ಕಾರ್ಯ ವಿಧಾನದ ಪ್ರಕಾರ (SOP) 

ಈ ಕೆಳಕಂಡ ಮುಂಜಾಗೃತಾ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 

1. ಹಾಲಿ ಇರುವ ಬೆಂಕಿ ಲೈನ್‌ಗಳನ್ನು ನಿರ್ವಹಣೆ ಮಾಡಲಾಗುತ್ತಿದೆ. 

2. ಅರಣ್ಯ ಪ್ರದೇಶಕ್ಕೆ ಬೆಂಕಿ ಬೀಳದಂತೆ ನೋಡಿಕೊಳ್ಳಲು ಹಾಗೂ 
ಆಕಸ್ಮಿಕವಾಗಿ ಬೆಂಕಿ ಬಿದ್ದಂತಹ " ಸಂದರ್ಭದಲ್ಲಿ ಬೆಂಕಿಯನ್ನು 


ನಂದಿಸುವುದಕ್ಕಾಗಿ ಬೆಂಕಿ ವಾಚರ್‌ಗಳನ್ನು ನೇಮಕ 
ಮಾಡಿಕೊಳ್ಳಲಾಗುತ್ತಿದೆ. 

3. ಇಲಾಖಾ ವಾಹನಗಳು ಹಾಗೂ ಎಲ್ಲಾ ರಕ್ಷಣಾ ಸಿಬ್ಬಂದಿಗಳನ್ನು 
ಬೆಂಕಿ. ರಕ್ಷಣೆ ಕೆಲಸಗಳಿಗಾಗಿ ಪೂರ್ಣ ಪ್ರಮಾಣದಲ್ಲಿ 
ನಿಯೋಜಿಸಿಕೊಳ್ಳಲಾಗುತ್ತಿದೆ. 

4. ಬೇಸಿಗೆಯ ಕಾಲದಲ್ಲಿ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಬಿದ್ದಂತಹ 


ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಂ8 ಹರಡದಂತೆ ಕೂಡಲೇ 
ಬೆಲಕಿಯನ್ನು ನಂದಿಸಿ ನಿಯಂತ್ರಣ ಮಾಡಲಾಗುತಿದೆ.' 

5. ಬೇಸಿಗೆಯ ಕಾಲದಲ್ಲಿ ರಕ್ಷಿತ ಅರಣ್ಯ ಪ್ರದೇಶ ಮತ್ತು ಇತರೆ ಅರಣ್ಯ 
ಪ್ರದೇಶಗಳಲ್ಲಿ ವಿಶೇಷ ಬೆಂಕಿ ಕಾವಲು ಶಿಬಿರಗಳನ್ನು ನಿರ್ಮಿಸಿ 
ಅರಣ್ಯಗಳನ್ನು ಕಾಡ್ಲಿಚ್ಛಿನಿಂದ ಕಾಪಾಡುವ ಕೆಲಸವು ನಿರಂತರವಾಗಿ 
ನಿರ್ವಹಿಸಲಾಗುತ್ತಿದೆ. 

6. ಬೇಸಿಗೆಯ ಕಾಲದಲ್ಲಿ ಅರಣ್ಯ ಪ್ರದೇಶಕ್ಕೆ ಬಿದ್ದ ಸಂದರ್ಭದಲ್ಲಿ 
ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಹರಡುವುದನ್ನು 
ತಡೆಗಟ್ಟುವುದಕ್ಕಾಗಿ ಸಿಬ್ಬಂದಿಗಳು ಹಾಗೂ ಬೆಂಕಿ ವಾಚರ್‌ಗಳು 
ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡು ಬೆಂಕಿಯನ್ನು 
ನಿಯಂತ್ರಣ ಮಾಡುವುದಕ್ಕೆ ಸಂಬಂಧಿಸಿದಂತೆ" ಎಲ್ಲಾ "ರೀತಿಯ 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 

7. ಬೇಟೆ ತಡೆ" ಶಿಬಿರ, ಬೆಂಕಿ ಕಾವಲು ಶಿಬಿರಗಳಿಗೆ ಬೇಕಾಗುವ ಅಗತ್ಯ 
ಸಲಕರಣೆಗಳನ್ನು (Fire Protection Kits - Water bottle, helmet, 
shoes, fire beater) ಒದಗಿಸಲಾಗಿದೆ. 

8. ಹಳ್ಳಿಯ ಜನರುಗಳಲ್ಲಿ 'ಅರಣ್ಯ ಹಾಗೂ ವನ್ಯ ಸಂಪತ್ತನ್ನು 
ಕಾಡ್ಗಿಚ್ಚಿನಿಂದ .-ರಕ್ಷಿಸುವುದರ ಬಗ್ಗೆ ಅರಣ್ಯ ಪದೇಶಕ್ಕೆ ಬೆಂಕಿ 


ಇಡದಂತೆ ' ಅರಿವು ಮೂಡಿಸುವುದಕ್ಕೆ ಸಂಬಂಧಿಸಿದಂತೆ 
ಕರಪತ್ರಗಳನ್ನು ಮುದ್ರಣ ಮಾಡಿ ಅರಣ್ಯ ಪ್ರದೇಶಕ್ಕೆ 


ಹೊಂದಿಕೊಂಡಂಶಿರುವ ಗ್ರಾಮಗಳಲ್ಲಿ ವಿತರಿಸಲಾಗಿದೆ. 


& 


ಉತ್ತರ 


I. 


13. 


14. 


ರಕ್ಷಿತ ಪ್ರದೇಶಗಳು ಅದರಲ್ಲೂ ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ 
ಹೆಚ್ಚಿನ ನಿಗಾ ಇಡಲು ಅಗ್ನಿ ಶಾಮಕ ದಳದ ಉನ್ನತ 
ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಬಂಡೀಪುರ, ನಾಗರಹೊಳೆ, 


ಭದ್ರಾ, ಬಿ.ಆರ್‌.ಟಿ.ಗೆ (ಬಿಳಿಗಿರಿ ರಂಗನ ಬೆಟ್ಟು, ಕಾವೇರಿ ಮತ್ತು 


ಮಲ್ಯೆ ಮಹದೇಶ್ವರ ವನ್ಯಘ್‌ಮಗಳಲ್ಲಿ ಅನ್ನ ಶಾಮಕ ವಾಹನ 


ಮತ್ತು ಕ್ಲಿಕ್‌ ರೆಸ್ಪಾನ್ಸ್‌ ವಾಹನವನ್ನು ನಿಯೋಜಿಸಲಾಗಿದೆ. 


. ದೊಡ್ಡ ಪ್ರಮಾಣದ ಬೆಂ8 ಉಂಟಾದ ಸಂದರ್ಭದಲ್ಲಿ ಭಾರತೀಯ 


ವಾಯುಸೇನೆಯ ಸೇವೆಯನ್ನು ಪಡೆದು ಬೆಂಕಿಯನ್ನು 
ನಿಯಂತ್ರಿಸಲು ಕ್ರಮಕ್ಕೆಗೊಳ್ಳಲಾಗುತ್ತದೆ. 

ರಾಜ್ಯದ ಅರಣ್ಯ ಪ್ರದೇಶಗಳಲ್ಲಿ ಉಂಟಾಗುವ ಕಾಡ್ಗಿಚ್ಚು ತಡೆಯುವ 
ನಿಟ್ಟಿನಲ್ಲಿ ಒಬೆಕಿ ಅಧ್ಯಯನ 'ವಶ್ಷೇಷ ಣೆ ಮತ್ತು ಉಸ್ತುವಾರಿ ಕೋಶ” 
ವನ್ನು ಅರಣ್ಯ ಅದಯ "ೌಹಯೋಗದೊಂದಿಗೆ ಕರ್ನಾಟಕ 
ರಾಜ್ಯ ದೂರ ಸಂವೇದಿ ಅನ್ನಯಿಕ ಕೇಂದ್ರ ದಲ್ಲಿ 
ಸ್ಥಾಪಿಸಲಾಗಿರುತ್ತದೆ. ' 


-ಸದರಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರವು 


$ 
ಅರಣ್ಯ ಪ್ರದೇಶದಲ್ಲಿ ಉಂಟಾಗುವ ಕಾಡ್ಲಿಚ್ಚು ಪ್ರದೇಶಗಳನ್ನು 


ಸೆಟಲೈಟ್‌ ಮುಖಾಂತರ ಗುರುತಿಸಿ: ಸಂಬಂಧಪಟಪ್ಪ ಅಧಿಕಾರಿಗಳಿಗೆ 
ಮೊಬೈಲ್‌ ಆಪ್‌ ಮುಖಾಂತರ ನಿರ್ದಿಷ್ಟ ಸ್ಥಳದ ವಿವರವನ್ನು 


ತಕ್ಷಣ ಒದಗಿಸುತ್ತಿದ್ದು, ಅದರಂತೆ ಅಧಿಕಾರಿಗಳು 
ಕಾರ್ಯಪ್ರವೃತ್ತರಾಗಿ ಕಾಡ್ಗಿಚ್ಚು ನಿಯಂತ್ರಣ ಕಾರ್ಯಗಳನ್ನು 
ಕೈಗೊಳ್ಳುತ್ತಿರುತ್ತಾರೆ. ' 


ಹಾಲಿ ಇರುವ ಬೆಂಕಿ ರೇಖೆಗಳ ನಿರ್ವಹಣೆ ಮತ್ತು ಹೊಸದಾಗಿ 
ಬೆಂಕಿ ರೇಖೆಗಳನ್ನು ನಿರ್ಮಾಣ ಮಾಡುವುದು. 
ಗ್ರಾಮ ಸಟಿ' ಹಾಗೂ ಗ್ರಮ" ಆರನ್ಮ ಸಮತಿ ಸಭೆಗನಲ 


ಬೆಂಕಿಯಿಂದಾಗುವ ಹಾನಿಯ ಬಗ್ಗೆ ಗ್ರಾಮಸ್ಥರಲ್ಲಿ ಅರಿವು ಮತ್ತು 
ತಿಳುವಳಿಕೆ ಮೂಡಢಿಸುವ ಕಾರ್ಯ ಕ್ರಮಗಳನ್ನು 


ಹಮ್ಮಿಕೊಳ್ಳಲಾಗುತ್ತಿದೆ. 


- ಅರಣ್ಯದ " ಮುಂಜೂಣಿ ಸಿಬ್ಬಂದಿಗಳಿಂದ ಹಗಲು ಮತ್ತು ರಾತ್ರಿ 


ವೇಳೆಯಲ್ಲಿ ಗಸ್ತು ಕಾರ್ಯ ಕೈಗೊಂಡು ಅರಣ್ಯದಲ್ಲಿ” ಬೆಂಕಿ 
ಬೀಳದಂತೆ ನಿಗಾವಹಿಸಲಾಗಿದೆ. 


. ನಿಸ್ತುಂತು ಮತ್ತು ವಾಕಿ ಚಾಕಿಗಳನ್ನು ಸಿಬ್ಬಂದಿಗಳಿಗೆ ಒದಗಿಸಲಾಗಿದೆ. 
. ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಗ್ರಾಮಗಳಿಗೆ ಸಿಬ್ಬಂದಿ 


ನಿಯೋಜಿಸಿ ಸಂವಾದ ನಡೆಸಿ ಬೆಂಕಿ ರಕ್ಷಣಾ ಕಾರ್ಯಗಳಲ್ಲಿ 
ತೊಡಗಿಸಿಕೊಂಡು ಸಹಕಾರ ಪಡೆಯಾಬಾಗಿದೆ.. 


- ಬೆಂಕಿ ರಕ್ಷಣಾ ಸಿಬ್ಬಂದಿಗಳಿಗೆ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ 


ಒದಗಿಸಲಾಗಿದೆ. 


19. ಸ್ಥಳಿಯ ಆಸ ಸ್ಪತೆಗಳಲ್ಲಿ ವೈಧ್ಯರು, ಆಂಬ್ಯೂಲೆನ್ಸ್‌, ಔಷದಿ ಅಂಗಡಿ, 
ಪೊಲೀಸ್‌. ನಗಿತಾಮಕ ದಳ, ತಹಸಿಲ್ದಾರ್‌ ಮತ್ತು ಇತರೆ 
ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ಮೊಬೈಲ್‌ ಮತ್ತು ದೊರವಾಣಿ 
ಸಂಖ್ಯೆಗಳ ಮಾಹಿತಿಗಳನ್ನು ಕೂಡಲೇ ನಡೆದುಕೊಂಡು ಎಲ್ಲಾ 
ಸಿಬ್ಬಂದಿಗಳಿಗೂ ಲಭ್ಯವಾಗುವಂತೆ ಸೋಡಿಕೊಳ್ಳಲಾಗಿದೆ. 


20. ಮಧ್ಯಾಹ್ನದ ಸಮಯದಲ್ಲಿ ಸೂಕ್ಷ್ಮ ಮತ್ತು ಅತೀ ಸೂಕ್ಷ 
| ಣು ಉಕ pr) ೬ 


ಪ್ರದೇಶಗಳಲ್ಲಿ ವಿಶೇಷ ಕಾವಲು ಹಾಕಿ ವ್ಯಾಪಕ ಕ್ರಮ 
ಜರುಗಿಸಲಾಗಿದೆ. 


ಸಂಖ್ಯೆ: ಅಪಜೀ 89 ಎಫ್‌ಡಬ್ರ್ಯೂಎಲ್‌ 2021 


ಅರಣ್ಯ, ಆಪಾರ್ಮ್ಯಷ್‌ಗರಿಕ ಸರಬರಾಜು ಮತ್ತು 
ಗ್ರಾಹಕ ವ್ಯವಹಾರಗಳ ಸಚಿವರು 


